ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನ ಸಂಖ್ಯ 05 1] 
ಸದಸ್ಯರ ಹೆಸರು ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 22.12.2021 
ಉತ್ತರಿಸುವ ಸಚಿವರು ಕಂದಾಯ ಸಚೆವರು 
ಕ್ರ. “T 
ಸಂ. ಪ್ರಶ್ನ ಉತ್ತರ 
ಅ) | ಕೊಡಗು ಜಿಲ್ಲೆಯಲ್ಲಿ, ಭೂಮಾಪಕರ ನೇಮಕಾತಿಯ ಕೊಡಗು ಜಿಲ್ಲೆಯಲ್ಲಿ ಪ್ರಸ್ತುತ 2೭ ಸರ್ಕಾರಿ 


ಕೊರತೆಯಿಂದಾಗಿ, ಜಿಲ್ಲೆಯಲ್ಲಿ ಭೂಮಾಪನ 
ಕೆಲಸದಲ್ಲಿ ವಿಪರೀತ ವಿಳಂಬವಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಭೂಮಾಪಕರು ಹಾಗೂ 34 ಜನ ಪರವಾನಗಿ ಭೂಮಾಪಕರು 
ಕಾರ್ಯ ನಿರ್ವಹಿಸುತ್ತಿದ್ದು, ಭೂಮಾಪಕರ ಕೊರತೆಯ 
ಕಾರಣದಿಂದ ಜಿಲ್ಲೆಯಲ್ಲಿ ಭೂಮಾಪನ ಕೆಲಸದಲ್ಲಿ 
ವಿಳಂಬವಾಗುತ್ತಿರುವುದಿಲ್ಲ. 


ಆ) 


ಬಂದಿದ್ದಲ್ಲಿ. ಭೂಮಾಪನ ಇಲಾಖೆಯಲ್ಲಿ 
ನೊಂದಣಿಯಾಗಿರುವ ಖಾಸಗಿ ಭೂಮಾಪಕರನ್ನು 
ಹೆಚ್ಚಿನ ಸಂಖ್ಯೆಯಲ್ಲಿ ಭೂಮಾಪನ ಕೆಲಸದಲ್ಲಿ 
ತೊಡಗಿಸಲು ಸರ್ಕಾರ ಇದುವರೆಗೆ ಕ್ರಮ 
ವಹಿಸಿಲ್ಲದಿರುವುದಕ್ಕೆ ಕಾರಣಗಳೇನು; 


2೦72 ಪರವಾನಗಿ ಭೂಮಾಪಕರ ಆಯ್ಕೆ ಮಾಡುವ 
ಕುರಿತು ಅರ್ಜಿಗಳನ್ನು ಆಹ್ವಾನಿಸಿ, ದಿನಾಂಕ: 1-2-2೦21 & 
2-2-2021 ರಂದು ಪರೀಕ್ಷೆಯನ್ನು ನಡೆಸಲಾಗಿರುತ್ತದೆ. 
ಜಿಲ್ಲಾವಾರು ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ತರಬೇತಿ 
ನಂತರ ಉತ್ತೀರ್ಣವಾದ 841 ಜನರಿಗೆ ಪರವಾನಗಿ ನೀಡಿ 
ದಿನಾಂಕ ೦3-೦೨-೭೦೭1 ರಂದು Cಂಟಗselling ಮೂಲಕ 


ಇ) | ಜಿಲ್ಲೆಯಲ್ಲಿ ಸದರಿ ಸಮಸ್ಯೆಯನ್ನು ಪರಿಹರಿಸುವ 
ವಿವಿಧ ತಾಲ್ಲೂಕುಗಳಿಗೆ ನಿಯೋಜಿಸಲಾಗಿರುತದೆ. ಸದರಿ 
Tle nel ರವಾನಗಿ ಭಪಪಕದು ದ ವಿವಿಧ ನಿಯೊ ಜಿತ 
ಪರವಾ ್ಹ ರಾಜ್ಡ e 
ನೋಂದಣಿಯಾಗಿರುವ ಖಾಸಗಿ ಭೂಮಾಪಕರನ್ನು |” ‘ 
ತಾಲ್ಲೂಕುಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ 
ಹೆಚ್ಚಿನ ಸಂಖ್ಯೆಯಲ್ಲಿ ಭೂಮಾಪನ ಕೆಲಸದಲ್ಲಿ N ಹ 
Kk ” ಅದೇ ರೀತಿ ಇಲಾಖಾ ತರಬೇತಿ ಪೂರ್ಣಗೊಳಿಸಿರುವ 
ತೊಡಗಿಸಲು ಸರ್ಕಾರ ಈ ಕೂಡಲೇ ಕ್ರಮ 
438 ಜನ ಪರವಾನಗಿ ಭೂಮಾಪಕರಿಗೆ Counselling 
ವಹಿಸುವುದೇ? 
ಮೂಲಕ ವಿವಿಧ ತಾಲ್ಲೂಕುಗಳಿಗೆ ಸ್ಥಳ ನಿಯೋಜನೆ 
ಮಾಡಲಾಗಿದೆ. ಪ್ರಸ್ತುತ ೮೦8 ಜನರು ತರಬೇತಿ 
ಪಡೆಯುತ್ತಿದ್ದ, ತರಬೇತಿ ನಂತರ ಉತ್ತೀರ್ಣರಾದವರಿಗೆ 
ಪರವಾನಗಿ ನೀಡಿ ರಾಜ್ಯದ ವಿವಿಧ ತಾಲ್ಲೂಕುಗಳಿಗೆ 
ನಿಯೋಜಿಸಲಾಗುತ್ತದೆ. 
el p 
ಸಂಖ್ಯೆ: ಕಂಇ 23೦ ಎಸ್‌ಎಸ್‌ಸಿ 2೦೭ Cows 
C ee 


(8ರ್‌.ಅಶೋಕ) 
ಕಂದಾಯ ಸಚಿವರು 


